ಕರ್ನಾಟಕ ವಿಧಾನ ಪರಿಷತ್‌ 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 919(355) 

ಮಾನ್ಯ ಪರಿಷತ್ತಿನ ಸದಸ್ಯರ ಹೆಸರು ಶ್ರೀ ಡಾ ಚಂದ್ರಶೇಖರ್‌ ಬಿ. ಪಾಟೀಲ್‌ 
(ಪದವೀಧರರ ಕ್ಷೇತ್ರ) 

ಉತ್ತರಿಸುವ ದಿನಾಂಕ 10/03/2021 

ಉತ್ತರಿಸುವ ಸಚಿವರು ಮಾನ್ಯ ಉಪ ಮುಖ್ಯ ಮಂತಿಗಳು, 
ಲೋಕೋಪಯೋಗಿ ಇಲಾಖೆ. 

ಕ್ರಸಂ ಪ್ರಶ್ನೆ ಉತ್ತರ 
ರಾಜ್ಯದಲ್ಲಿ 2018-19 ನೇ ಸಾಲಿನಿಂದ! ಲೋಕೋಪಯೋಗಿ ಇಲಾಖೆಯ PwರD-D- 

ಅ) | ಪ್ರಸ್ತುತ ದಿನಾಂಕದವರೆಗೆ ಟರ - ರೀಂಂೇ | C೦ರೇ-2014 ರ ಪ್ರಕಾರ 2018-19 ನೇ 
2014 ಪ್ರಕಾರ ಎಷ್ಟು ಗುತ್ತಿಗೆಬಾರರ| ಸಾಲಿನಿಂದ ಪ್ರಸ್ತುತ ದಿನಾಲಂಕದವದೆಗೆ 
ನೊಂದಣಿ (Registration) ಆಗಿದೆ. | ಹೋಲದಣಿಯಾಗಿರುವ ಗುತ್ತಿಗೆಬಾರದ 
(ವಲಯವಾರು ಹಾಗೂ ಜಿಲ್ಲಾವಾರು ವಲಯವಾರು ಮಾಹಿತಿ ಈ ಕೆಳಕಂಡಂತೆ 
ನೊಂದಣಿಯಾದ ಗುತ್ತಿಗೆದಾರರ | ಇರುತ್ತದೆ, 8 
ಹೆಸರುಗಳೊಂದಿಗೆ ವಿವರ ನೀಡುವುದು) ಹರಣ ರ್ಟ ರ್ಟ ಇಲ) ಜ್ಹ 

ಸಲಖ್ಯೆ| ಸಂಖ್ಯೆ! ಸಂಖ್ಯೆ ಸ೦ಖ್ಯೆ 
ದಕ್ಷಿಣ | 4388 [2438 | 6063 | 2489 
ಉತ್ತರ | 3607 | 2187 | 1782 | 3540 
ಈಶಾನ್ಯ! 103 353 3014 | 2583 

ಆ) ರಾಜ್ಯದಲ್ಲಿನ ರಸ್ತೆಗಳಲ್ಲಿ ರಸ್ತೆ ಉಬ್ಬುಗಳು ಹೌದು 

Fup sal ದರದ | ಸರ್ಕಾರದ ಸುತ್ತೋಲೆ ಸಂಖ್ಯೆ: ಲೋ 277 ಸಿಆರ್‌ ಎಂ 

(s | ವಾಗಿ | 2017 ದಿನಾಂಕ:18042017 ರಲ್ಲಿ ರಾಜ್ಯದ 
ಹುಬ್ಬುಗಳನ್ನು ನಜ್ವಾಸಿಕವಾಗ| ವ್ಯಜ್ಯಾನನ  ಠಸ್ಸೆ ಪುಯ್ಯಗೆಳನ' ಮಾ 
ನಿರ್ಮಿಸಲು ಸರ್ಕಾರ ಯಾವ ಕ್ರಮ SR, i 
ಕೆಗೊಂದಿದೆ. ತೆರವುಗೊಳಿಸುವುದು ಹಾಗೂ ಕೆಲವು ಸ್ಥಳಗಳಲ್ಲಿ 
ಇ ರಸ್ತೆಯ ಉಬ್ಬುಗಳು ಅವಶ್ಯವೆನಿಸಿದಲ್ಲಿ 
ಅವೈಜ್ಞಾನಿಕವಾಗಿರುವ ರಸ್ತೆಯ ಉಬ್ಬುಗಳನ್ನು 
ಐ.ಆರ.ಸಿ. ಮಾನದಂಡಗಳಿಗೆ ಅನುಗುಣವಾಗಿ 
ವೈಜ್ಞಾನಿಕವಾಗಿ ಪರಿವರ್ತಿಸಿ, ಅವುಗಳ ವಿರ್ವಹಣಿ 
ಮಾಡುವುದು. ಈಗಾಗಲೇ ಅಸ್ತಿತ್ವದಲ್ಲಿರುವ 
ವೈಜ್ಞಾನಿಕ ರಸ್ತೆಯ ಉಬ್ಬುಗಳಿಗೆ ವಾಹನ ಸವಾರರಿಗೆ 
ದೂರದಿಂದಲೇ ಗೋಚರಿಸುವಂತೆ ಬಣ್ಣ 
ಬಳಿಯುವುದಲ್ಲದೇ ಕೆಲವು ಮುಖ್ಯ ಸ್ಥಳಗಳಲ್ಲಿ 
ಬೆಳಕನ್ನು ಪ್ರತಿಫಲಿಸುವ ರೇಡಿಯಂ ಬಣದ 
ಪಟ್ಟಿಗಳನ್ನು ಅಂಟಿಸಿ ಹಾಗೂ ೩ ಕ್ರೀ; ಅನ್ನು 
ಅಳವಡಿಸಿ ಅಪಘಾತ ರಹಿತ ಸಂಚಾರಕ್ಕೆ ಅನುವು 
ಮಾಡಿಕೊಡಲು ಕಟ್ಟುನಿಟ್ಟಿನ ಕ್ರಮ ಕೈಗೊಳುಲು 
ಸೂಚಿಸಿದ್ದ ಅದರಂತೆ ರಸ್ತೆ ಉಬ್ಬುಗಳನ್ನು 
ವೈಜ್ಞಾನಿಕವಾಗಿ ನಿರ್ಮಿಸಲು ಕ್ರಮ 
ಕೈಗೊಳ್ಳಲಾಗುತ್ತಿದೆ. 

ಇ) ರಾಜ್ಯದಲ್ಲಿ ಅವೈಜ್ಞಾನಿಕ ರಸ್ತೆ ಹಂಪ್ಸ್‌ ಗಳು ಲೋಕೋಪಯೋಗಿ ಇಲಾಖೆಯ po 
ಎಲ್ಲೆಲ್ಲಿ ಇವೆ: (ಜಿಲ್ಲಾವಾರು ಮತ್ತು ಹೆದ್ಮಾರಿ ಹಾಗೂ ಜಿಲ್ಲಾ ಮುಖ್ಯ ರಸ್ತೆಗಳಲ್ಲಿ 
ತಾಲ್ಲೂಕುವಾರು ಮಾಹಿತಿ ನೀಡುವುದು) | ಅಮೆಜ್ಞಾನಿಕ ರಸ್ತೆ ಹಂಪ್‌ಗಳನ್ನು ತೆಗೆದು ಹಾಕಿ 

ಅವಶ್ಯಕತೆ. ಇದಲ್ಲಿ. ವೈಜ್ಞಾನಿಕ ಹಂಪ್ಸ್‌ಗಳನ್ನು 
ನಿರ್ಮಿಸಲು ಕ್ರಮ ಕೈಗೊಳ್ಳಲಾಗಿದೆ. 


ಘು 


ಈ) 


ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಅಕ್ರಮವಾಗಿ 
ಗುತ್ತಿಗೆದಾರರ ನೊಂದಣಿಯಾಗಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; 
ಬಂದಿದ್ಮದೆ ತನಿಖೆಯನ್ನು 
ಕೈಗೊಳ್ಳಲಾಗಿದೆಯೇ; ತನಿಖೆ ಯಾವ 
ಹಂತದಲ್ಲಿದೆ ಮತ್ತು ತಪ್ಪಿಸ್ನರ ವಿರುದ್ಧ 
ಈವರೆಗೆ ಯಾವ ಕ್ರಮ ಕೈಗೊಳ್ಳಲಾಗಿದೆ? 
(ಸಂಪೂರ್ಣ ವಿವರ ನೀಡುವುದು) 


ಲೋಕೋಪಯೋಗಿ ಇಲಾಖೆಯ ನಾಲ್ಕು ವಲಯಗಳ 
ಪೈಕಿ ಉತ್ತರ ವಲಯ (ಧಾರವಾಡ) ವಲಯದಲ್ಲಿ 
ಮಾತ್ರ ಗುತ್ತಿಗೆದಾರರು ಸುಳ್ಳು ದಾಖಲೆ ನೀಡಿ 
ನೊಂದಣಿ! ನವೀಕರಣ ಹೊಂದಿರುವ ಬಗ್ಗೆ 
ದೂರುಗಳು ಸ್ಮೀಕೃತಿಯಾಗುತ್ತಿದ್ದು, ಈ ಸಂಬಂಧ 
ಅಧೀಕ್ಷಕ ಅಭಿಯಂತರರು(ವಿನ್ಯಾಸ) ಇವರ 
ನೇತೃತ್ವದಲ್ಲಿ ತನಿಖೆ ನಡೆಸಲಾಗುತ್ತಿದ್ದು, ಈ ಸಂಬಂಧ 
ಸಂಪೂರ್ಣ `” ವರದಿ ಸ್ಮೀಕೃತಿಯಾದ ನಂತರ 
ನಿಯಮಾನುಸಾರ ಪರಿಶೀಲಿಸಿ ಕ್ರಮವಹಿಸಲಾಗುವುದು. 


ಲೋಇ 15 ಬಿಎಲ್‌ ಕ್ಯೂ 2021 


ಸ್ಸ 

(ಗೋವಿಂದ.ವೆ9.%ರಜೋಳ) 
ಉಪ್ರಮ್‌ಖ್ಯಮಂತಿ, 

ಲೋಕೋಪಯೋಗಿ ಇಲಾಖೆ 


